ಮಕ್ಕಳ ಯೋಗಕ್ಷೇಮವನ್ನು ಕಾಪಾಡಲು ಶಿಕ್ಷಕರನ್ನು ಸಿದ್ಧಃ 


ರಾಜಶ್ರೀ ಶ್ರೀನಿವಾಸನ್‌ 


ಪ್ರಸ್ತುತ ಸಮಾಜದಲ್ಲ ಪ್ರಚಅತದಲ್ಲರುವ ಶಿಕ್ಷಣ ಪದ್ಧತಿಯು 
ಮಕ್ಕಳ ಯೋಗಕ್ಷೇಮದ ಗುರಿಯೆಡೆಗೆ ಸಾಗುವ 
ಪ್ರಯತ್ನವಾಗಿದೆ. ಜಾನ್‌ ವೈಟ್‌ (2೦1) ತನ್ನ ಪುಸ್ತಕ 


pS 


ಎಕ್ಸ್‌ಫ್ಲೋರಿಂಗ್‌ ವೆಲ್‌ಜೀಯಂಗ್‌ ಇನ್‌ ಸ್ಥೂಲ್ಡ್‌'ನಲ್ಪ. ಪ್ರತಿ 
ಮಗುವನ್ನು ವೈಯಕ್ತಿಕವಾಗಿ ಪ್ರವರ್ಧಮಾನಕ್ಕೆ ತರಲು 
ಸಜ್ಜುಗೊಆಸುವುದು ಮತ್ತು ಇತರರಿಗೂ ಅದನ್ನು ಸಾಧಿಸಲು 
ಅನುವು ಮಾಡಿಕೊಡುವುದು ಶಾಲಾ ಶಿಕ್ಷಣದ ಶೈಕ್ಷಣಿಕ ಗುರಿ 
ಎಂಬುದಾಗಿ ಹೇಳುತ್ತಾರೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 
(National Curriculum Framework-NCF) 2005, 
'..ಭಾರತದ ಸಂವಿಧಾನದ ಮುನ್ನೋಟದಿಂದ ಮಾರ್ಗದರ್ಶನ 
ಪಡೆಯುತ್ತ... ಶಿಕ್ಷಣದ ಕೆಲವು ವಿಶಾಲ ಗುರಿಗಳನ್ನು ಈ 
ದಾಖಲೆಯಲ್ಲ ಗುರುತಿಸಲಾಗಿದೆ. ಇವು ಚಿಂತನೆ ಮತ್ತು ಕ್ರಿಯೆಯ 
ಸ್ವಾತಂತ್ರ್ಯ. ಇತರರ ಯೋಗಕ್ಷೇಮ ಮತ್ತು ಭಾವನೆಗಳಗೆ 
ಸ್ಪಂದನೆ, ಹೊಸ ಸನ್ನಿವೇಶಗಳನ್ನು ಒಪ್ಪಿಕೊಂಡು ಮತ್ತು ಅದಕ್ಕೆ 
ಮುಕ್ತ ಹಾಗೂ ಸೃಜನಶೀಲ ರೀತಿಯಲ್ಲ ಪ್ರತಿಕ್ರಿಬುಸಲು 
ಕಅಯುವುದು, ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳ್ಲೂ ಭಾಗವಹಿಸುವ 
ಪ್ರವೃತಿ ಮತ್ತು ಆರ್ಥಿಕ ಪ್ರಕ್ರಿಯೆಗಳು ಮತ್ತು ಸಾಮಾಜಕ 
ಬದಲಾವಣೆಗಾಗಿ ದುಡಿಯುವ ಮತ್ತು ಕೊಡುಗೆ ನೀಡುವ 
ಸಾಮರ್ಥ್ಯ ಮೊದಲಾದ ಗುರಿಗಳು ಇದರಲ ಒಳಗೊಂಡಿದೆ? 
(NCF ಡಾಕ್ಯುಮೆಂಟ್‌, ಪು..೪11). 


ಈ ವಿವರಣಿಗಳಲ್ಲ. ವ್ಯಕ್ತಿತ್ವವು ವೈಯಕ್ಷಿಕ ಸಾಧನೆ ಅಥವಾ 
ಅನುಭವದ ಹೊರತಾಗಿದೆ ಮತ್ತು ಅದರ ರಚನೆಯನ್ನೂ ಮೀರಿ 
ಚಲಅಸುತ್ತದೆ. ಇದು ಉತ್ತಮ ಆರೋಗ್ಯ, ಮನೋಸಾಮಾಜಕ 
(psychosocial) ಸಾಮರ್ಥ್ಯಗಳು ಮತ್ತು ನೈತಿಕ 
ಸಂವೇದನೆಗಳ ಅಮೂರ್ತ ಸಂಯೋಜನೆಯಾಗಿದೆ. ವ್ಯಕ್ತಿತ್ವವು 
ಶಿಕ್ಷಣವನ್ನು ಯಾವ ಸಮಾಜದಲ್ಲ ಪಡೆಯಲಾಗುತ್ತಿದೆಯೋ ಆ 
ಸಮಾಜದ ಸಂದರ್ಭಗಳಲ್ಪ ಅದಕ್ಷನುಗುಣವಾಗಿ ನಿರ್ದಿಷ್ಟ 
ಅರ್ಥವನ್ನು ಪಡೆಯುತ್ತದೆ. ಮಕ್ಕಳ ವ್ಯಕ್ತಿತ್ತವು ಒಂದು ಪ್ರಕ್ರಿಯೆ 
ಮತ್ತು ಅನುಭವವಾಗಿ, ಕುಟುಂಬ, ಸಮಾನವಯಸ್ಥರು / 
ಗೆಳೆಯರು, ಶಾಲೆಗಳು ಮತ್ತು ಸಾಮಾಜಕ-ರಾಜಕೀಯ, 
ಆರ್ಥಿಕ. ಐತಿಹಾಸಿಕ, ಸಾಂಸ್ಥೆ ತಿಕ ಮತ್ತು ನೀತಿ 
ಸಂದರ್ಭಗಳಂತಹ ಸುತ್ತಮುತ್ತಲನ ಪರಿಸರದ ಅಂಶಗಳಂ೦ದ 
ಪ್ರಭಾವಿತವಾಗಿರುತ್ತದೆ ಮತ್ತು ಬದಲಾಗಿ ಅವುಗಳ ಮೇಲೆ 
ಪ್ರಭಾವವನ್ನೂ ಜೀರುತ್ತದೆ. ಶೈಕ್ಷಣಿಕ ವಾತಾವರಣದಲ್ಲ ವ್ಯಕ್ತಿತ್ವವು 
ಅಲ್ಲರುವ ಸಂಬಂಧಗಳ ಗಾಢತೆ ಮತ್ತು ಅಗತ್ಯಗಳಗೆ ತಕ್ಕಂತೆ 


ಪರಪ್ಪರರ ನಡುವೆ ನೀಡಲಾಗುವ ಪ್ರತಿಕ್ರಿಯೆಗಳು, ವಿದ್ಯಾರ್ಥಿಗಳ 
ಆಸಕ್ತಿಗಳು. ಸಾಮರ್ಥ್ಯಗಳು ಮತ್ತು 
ನೀಡಲಾಗುವ ಪ್ರತಿಕ್ರಿಯೆಗಳನ್ನು ಅವಲಂಜಸಿದೆ. ಇದು 
ಮಗುವಿನ ಹುಟ್ಟನಿಂದಲೇ ಬಂದ ಸಾಮರ್ಥ್ಯ ಅಥವಾ ವೈಯಕ್ತಿಕ 
ಗುಣಲಕ್ಷಣವಲ್ಲ. ಇದು ಬಾಲ್ಕ ಮತ್ತು ಹದಿಹರೆಯದ 
ಬೆಳವಣಿಗೆಯ ಪ್ರಕ್ರಿಯೆಯಲ್ಲ ಹೊರಹೊಮ್ಯುತ್ತದೆ ಮತ್ತು ಅವರ 
ಭವಿಷ್ಯದ ಮೇಲೆ ಪ್ರಭಾವ ಜೀರುತ್ತದೆ. ಅಂದರೆ, ತಮ್ಮ ವ್ಯಕ್ತಿತ್ವದ 
ಬದ್ಧೆ ಮಕ್ಕಳ ಗ್ರಹಿಕೆಗಳು ಸುತ್ತಮುತ್ತಅನ ಸ್ಥಳ ಹಾಗೂ 
ಪರಿಸರಡೊಂದಿಗಿನ ಅವರ ಸಾಹಚರ್ಯದೊಂದಿಗೆ 
ರೂಪುಗೊಂಡು ಕಾಲಾನುಕ್ರಮದಲ್ಲ ಹೊರಹೊಮ್ಮುತ್ತವೆ. 
ಆದ್ದರಿಂದ, ಬಾಲ್ಯದಲ್ಲಿ ಅವರ ಸಾಮಾಜಕ ಹಿನ್ನೆಲೆಬಂದಾಗಿ 
ಅನುಭವಿಸುವ ಪೂರಕ ಸಂಬಂಧಗಳು ಅವರ ವ್ಯಕ್ತಿತ್ವವನ್ನು 
ರೂಪಿಸುವಲ್ಲಿ ಪ್ರಮುಖವಾಗಿದೆ. 


ಸವಾಲುಗಳಗೆ 


ಶಾಲಾ ಶಿಕ್ಷಣ, ಬೋಧನೆ ಮತ್ತು ಯೋಗಕ್ಷೇಮ 


ಶಾಲಾ ಶಿಕ್ಷಣವು ವಿದ್ಯಾರ್ಥಿಗಳಲ್ಲ ವ್ಯಕ್ತಿತ್ವ ವಿಕಸನಕ್ಲಾಗಿ ಅನೇಕ 
ಕ್ಷೇತ್ರಗಳಲ್ಲ ಅವರ ಸಾಮರ್ಥ್ಯವನ್ನು ವಿಸ್ತರಿಸಲು ಅಗತ್ಯವಾದ 
ವಾತಾವರಣವನ್ನು ಒದಗಿಸುತ್ತದೆ. ಅದು ತಿಳುವಳಕೆ ಮತ್ತು 
ತಾರ್ಕಿಕತೆ, ಶೈಕ್ಷಣಿಕ ಜ್ಞಾನ, ಸಾಮಾಜಕ-ಭಛಾವನಾತ್ಕಕ 
ವಿಷಯಗಳು, ನೈತಿಕತೆಯನ್ನು ಬೆಳೆಸಿಕೊಳ್ಳುವುದು 
(ಇತರರೊಂದಿಗೆ ತೊಡಗಿಸಿಕೊಳ್ಳುವ ಮತ್ತು ಉಪಯುಕ್ತವಾದ 
ಸಂಬಂಧಗಳು ಮತ್ತು ಚಟುವಟಕೆಗಳನ್ನು ರೂಪಿಸುವುದು 
ಸೇರಿದಂತೆ) ಮತ್ತು ಪ್ರಜಾಪ್ರಭುತ್ಸದ ಪೌರತ್ವದ ಪ್ರಕ್ರಿಯೆಗಳಲ್ಲ 
ಭಾಗವಹಿಸುವ ಸಾಮರ್ಥ್ಯಗಳನ್ನು ಒಳಗೊಂಡಿದೆ. ಆದ್ದರಿಂದ 
ಶಾಲೆಗಳು ಸಹಾನುಭೂತಿ, ಘನತೆ, ಗೌರವ, ಸ್ಥಾತಂತ್ರ್ಯ ಮತ್ತು 
ಸ್ಟಯಂ ಅಭವ್ಯಕ್ತಿಗೆ ಹೇರಳವಾದ ಅವಕಾಶಗಳನ್ನು ಹೊಂದಿದ 
ಕಲಅಕೆಯ ವಾತಾವರಣವನ್ನು ಖಾತ್ರಿಪಡಿಸುವ ಕಾರ್ಯವನ್ನು 
ನಿರ್ವಹಿಸುತ್ತವೆ. ವ್ಯಕ್ತಿತ್ತ ರೂಪಿಸುವಲ್ಲ ಸಂದರ್ಭೋಚಿತ 
ತಿಕುವಳಕೆಯನ್ನು ಗುರಿಯಾಗಿಟ್ಟುಕೊಂಡ ಶಿಕ್ಷಣದ ಬುನಾದಿ 
ನ್ಯಾಯ ಮತ್ತು ಕಾಳಜಯ ಪರಿಕಲ್ಲನೆಗಳಾಗಿವೆ. ನ್ಯಾಯ 
ಮತ್ತು ಕಾಳಜಯು ಒಳಗೊಳ್ಳುವಿಕೆಯ ಶಾಲಾ ಶಿಕ್ಷಣದ 
ಅತ್ಯಗತ್ಯ ಅಂಶಗಳಾಗಿವೆ ಮತ್ತು ಬೋಧನೆಯು ಒಂದು 
'ಸಂವಾದಾತ್ಕಕ ಅಭ್ಯಾಸ" (relational practice) ಅಂಬ 
ಕಲ್ಪನೆಗೆ ಅಡಿಪಾಯವಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 17 


ತರಗತಿಯಲ್ಲರುವ ಎಲ್ಲ ಮಕ್ಕಳು ಸಂಪನ್ಮೂಲಗಳನ್ನು 
ಬಳಸುವಲ್ಲ ನಿಷ್ಪಕ್ಷಪಾತ, ನ್ಯಾಯೋಚಿತ, ಸಮಾನ 
ಹಕ್ಕುಗಳು ಮತ್ತು ಅವಕಾಶಗಳನ್ನು ಹೊಂದಿದ್ದಾರೆ ಎಂಬ 
ಊಹೆಯ ಆಧಾರದ ಮೇಲೆ ಸಾಮಾಜಕ ನ್ಯಾಯದ 
ಪ್ರಮುಖ ಪಾಠಗಳನ್ನು ಪರಿಚಯುಸಲಾಗಿದೆ. ಸಾಮಾಜಕ 
ನ್ಯಾಯದ ಪಾಠಗಳು ವಿದ್ಯಾರ್ಥಿಗಳು ತಮ್ಮ ಸ್ವಂತ 
ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು.  ಪೂರ್ವಾಗ್ರಹವನ್ನು 
ಹೋಗಲಾಡಿಸುವುದು ಮತ್ತು ವಿಭನ್ನ ಹಿನ್ನೆಲೆಯ 
ವ್ಯಕ್ತಿಗಳನ್ನು ಗೌರವಿಸಲು ಸಹಾಯ ಮಾಡುವುದ- 
ರೊಂದಿಗೆ, ತರಗತಿಗೆ ಮಾನವೀಯತೆಯ ಪರ್ಶ 
ನೀಡಲು ಉದ್ದೇಶಿಸಿದೆ. ಸಾಮಾಜಕ ನ್ಯಾಯ-ಆಧಾರಿತ 
ವಿಧಾನಗಳು ಮಕ್ಕಳ ನಡುವಿನ ಕೊರತೆಗಳ ಬದಲಗೆ 
ವ್ಯತ್ಯಾಸಗಳ ಮೇಲೆ ಕೇಂದ್ರೀಕರಿಸುತ್ತವೆ; 
ಸಾಂಸ್ಕೃತಿಕವಾಗಿ ಇಂದಿಗೂ ಅನ್ಹಯವಾಗುವ ಪುರಾತನ 
ಜ್ಞಾನದ ಮೇಲೆ ಈ ವಿಧಾನಗಳನ್ನು ರೂಪಿಸಲಾಗಿದೆ. 
ಪರಸ್ಪರ ನಂಬಕೆ ಮತ್ತು ಸಹಾನುಭೂತಿಯನ್ನು 
ಒಳಗೊಂಡ ತರಗತಿಯ ಸಂಸ್ಥೃತಿಯನ್ನು ರಚಿಪಿ; 
ಅನ್ಯಾಯ ನಡೆಯುತ್ತಿರುವಲ್ಲ ಅದನ್ನು ಪ್ರಶ್ನಿಸಲು 
ವಿದ್ಯಾರ್ಥಿಗಳಗೆ ಸಹಾಯ ಮಾಡಿ; ತಮ್ಯ 
ಸಮುದಾಯಗಳೆಡೆಗೆ ಮತ್ತು ನಾಗರಿಕ ಕರ್ತವ್ಯಗಳ 
ಕಡೆಗೆ ಮಕ್ಕಳ ಬದ್ಧತೆಯನ್ನು ಹೋಷಿಸಬೇಕಾಗಿದೆ. 


ಉತ್ತಮ ಬೋಧನೆಯು ಕಾಆಜಯನ್ನು ಕೇಂದ್ರವಾಗಿರಿಸಿ- 
ಕೊಳ್ಳಬೇಕು. ಇದು ತೋರಿಕೆಯ ಕಾಳಜಯಲ್ಲ. ಇದು ಇತರರ 
ಯೋಗಕ್ಷೇಮಕಾಗಿ/ಒಆತಿಗಾಗಿ ಸಕ್ರಿಯ 
ತೋರಿಸುವ ಸಂಬಂಧದ ಮೌಲ್ಯವನ್ನು ಸೂಚಿಸುತ್ತದೆ. 
ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಮಗು ಮತ್ತು ಶಿಕ್ಷಕರ ನಡುವಿನ 
ಪರಸ್ಪರ ಸಂಬಂಧಗಳ ರೂಪುಗೊಳ್ಳುವಿಕೆಗೆ ಸಹಕಾರಿಯಾಗಿದೆ. 
ಇದು ಸಂಬಂಧಗಳನ್ನು ಉಳಸಿಕೊಳ್ಳುವ ಸಾಮರ್ಥ್ಯ ಮತ್ತು 
ಸೂಕ್ಷ್ಯವಾಗಿ ಹಾಗೂ ಆಪ್ತವಾಗಿ ಮಕ್ಕಳಗೆ ಪ್ರತಿಕ್ರಿಬುಸುವ 
ಬದ್ಧತೆಯನ್ನು ಒಳಗೊಂಡಿದೆ. ಕಾಳಜಯ ಅಭ್ಯಾಸಗಳು ಶಿಕ್ಷಕರು 
ಮತ್ತು ಮಕ್ಕಳು ತೊಡಗಿಸಿಕೊಳ್ಳುವ ವಿವಿಧ ಸಂವಹನಗಳಲ್ಲ 
ಗೋಚರಿಸುತ್ತವೆ. ಅವುಗಳೆಂದರೆ: ಮಕ್ಕಳ ವಯಸ್ಸಿಗನು- 
ಗುಣವಾಗಿ ಸೂಕ್ತವಾದ ಪಾಠಗಳನ್ನು ಯೋಜಸುವುದು. 
ತರಗತಿಯ ಪ್ರಕ್ರಿಯೆಗಳಕ್ಲ ವಿದ್ಯಾರ್ಥಿಗಳನ್ನು ತೊಡಗಿಸಿ- 
ಕೊಳ್ಳುವುದು. ಅಭವ್ಯಕ್ತಿಗೆ ಸುರಕ್ಷಿತ 
ಒದಗಿಸುವುದು, ವಿದ್ಯಾರ್ಥಿಗಳಗೆ ಮೆಚ್ಚುಗೆ ಸೂಚಿಸುವುದು. 


ನಿರ್ಧಾರ ತೆಗೆದುಕೊಳ್ಳುವಲ್ಲ ಮಕ್ಕಳ ದೃಷ್ಟಿಕೋನಗಳನ್ನು 


ಒಳಗೊಳ್ಳುವುದು, ತರಗತಿಯ ಸಂವಾದಗಳು ಅಥವಾ ಇತರೆ 
ಸಂವಾದಗಳಗೆ ಗಡಿಗಳನ್ನು ಗುರುತಿಸುವುದು. ತರಗತಿಯ ನೀತಿ 
ನಿಯಮಗಳನ್ನು ವಿದ್ಯಾರ್ಥಿ-ಶಿಕ್ಷಕರಿಬ್ಬರೂ ಒಟ್ಟಿಗೆ 


ರೂಪಿಸುವುದು, ಮಕ್ಕಳ ಮಾನಸಿಕ ಆರೋಗ್ಯದ ಅಗತ್ಯಗಳನ್ನು 


ಆಲಅಸುವುದು, ಅವರ ಕಷ್ಟದ ಸಂದರ್ಭಗಳಲ್ಲ ಅವರಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಕಾಳಜಯನ್ನು 


ಅವಕಾಶಗಳನ್ನು 


ಜೊತೆಯಾಗಿರುವುದು, ಅವರನ್ನು ಆಳವಾದ ಯೋಚನೆಗೆ / 
ತರ್ಕಕ್ಕೆ ಒಡ್ಡಬಲ್ಲ ಸವಾಲುಗಳನ್ನು ಒಡ್ಡುವುದು. ಅವರ 
ವಿನಂತಿಗಳನ್ನು ನಿರಾಕರಿಸುವುದು, ಅವರ ಕಾರ್ಯಗಳಗೆ 
ರಚನಾತ್ಮಕ ಪ್ರತಿಕ್ರಿಯೆಯನ್ನು ನೀಡುವುದು ಇತ್ಯಾದಿಗಳಲ್ಲ 
ವ್ಯಕ್ತವಾಗುತ್ತವೆ. ಶಿಕ್ಷಕರ ಪಾತ್ರದ ಕುರಿತ ಈ ಮೇಲಅನ 
ವಿವರಣಿಯ ಅರ್ಥ ಮಕ್ಕಳ ಯೋಗಕ್ಷೇಮವನ್ನು 
ಖಾತ್ರಿಪಡಿಸುವುದು ಶಿಕ್ಷಕರದ್ದಷ್ಟೇ ಜವಾಬ್ದಾರಿ ಎಂದಲ್ಲ. 
ಶಾಲೆಯು ಸಂಬಂಧಗಳ ಜಾಲವಾಗಿದೆ ಮತ್ತು ಶಿಕ್ಷಕರು 
ಮಕ್ಕಳೆಡೆಗೆ ವ್ಯಕ್ತಪಡಿಸುವ ಕಾಳಜಯು ಅನೇಕ ಹಂತಗಳಲ್ಲ 
ಎಂದರೆ ಅಂತರ್‌-ವ್ಯೈಯಕ್ತಿಕ, ಪರಸ್ಪರ ಮತ್ತು ಸಾಂಸ್ಥಿಕ 
ಹಂತಗಳಲ್ಲ ವ್ಯಕ್ತವಾಗುತ್ತದೆ. ಆದ್ದರಿಂದ, ಯೋಗಕ್ಷೇಮವು 
ಶಾಲೆಗೆ ಸಂಬಂಧಿಸಿದ ಎಲ್ಲರೂ ಎಂದರೆ ಮುಖ್ಯ ಶಿಕ್ಷಕರು. 
ಶಿಕ್ಷಕರು. ಬೋಧಕೇತರ ಸಿಬಂದಿ ಮತ್ತು ಪೋಷಕರು 
ಗಮನಹರಿಸಬೇಕಾದ ಪ್ರಮುಖ ಶೈಕ್ಷಣಿಕ ಕಾಳಜಯಾಗಿದೆ. 
ಮಕ್ಕಳ ಜೀವನದಲ್ಲ ಅವರ ಯೋಗಕ್ಷೇಮಕ್ಕೆ ಪ್ರಾಮುಖ್ಯತೆಯನ್ನು 
ನೀಡಲಾಗಿದೆ, ಶಿಕ್ಷಕರ ಪೂರ್ವ ತಯಾರಿ ಕಾರ್ಯ- 


ಕ್ರಮಗಳಲ್ಲಯೂ ಈ ಅಂಶಗಳಗೆ ಗಮನ ಕೊಡುವುದು 


ಮುಖ್ಯವಾಗಿದೆ. 


ಮಕ್ಕಳ ಯೋಗಕ್ಷೇಮ ಮತ್ತು ಶಿಕ್ಷಕರ ಶಿಕ್ಷಣದ 
ಬೋಧನಾ ವಿಧಾನ 


ಸೇವಾ ಪೂರ್ವ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳು (Pre- 
service teacher education programmes) ಭವಿಷ್ಯದ 
ಶಿಕ್ಷಕರಲ್ಲ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳ ವಿಷಯದಲ್ಲ ಅವರ 
ಸಾಮರ್ಥ್ಯಗಳನ್ನು ಅಭವೃದ್ಧಿಪಡಿಸಲು ಅವರನ್ನು ಸಂಪರ್ಕಿಸುವ 
ಮೊದಲ ಹಂತವಾಗಿದೆ. ಶಿಕ್ಷಕರ ಶಿಕ್ಷಣಕ್ಷಾಗಿ ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು (NCFTE, 2009) ಶಿಕ್ಷಕರ ಪೂರ್ವ- 
ಸಿದ್ಧತೆಯ ಕುರಿತಾದ ದೃಷ್ಟಿಕೋನವನ್ನು ಹೀಗೆ ಹೇಳುತ್ತದೆ. 
'ಶಿಕ್ಷಕರು ಮಕ್ಕಳ ಬಣ್ದೆ ಕಾಳಜ ವಹಿಸಲು ಸಿದ್ಧವಾಗುವುದು, 
ಅವರೊಂದಿಗೆ ಇರುವುದನ್ನು ಆನಂದಿಸಲು, ಜ್ಞಾನವನ್ನು 
ಪಡೆಯಲು, ಸಮಾಜದ ಬಗ್ಗೆ ಪ್ರತಃ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳಲು ಮತ್ತು ಉತ್ತಮವಾದ ಸಮಾಜ ನಿರ್ಮಾಣಕ್ಷಾಗಿ 


ಕ ಮಾಡಲು ಸಿದ್ಧವಾಗುವುದು,  ಕಅಯುವವರ 
ಮಸ್ಯೆಗಳಗೆ ಸಂವೇದನಾಶೀಲತೆ, ನ್ಯಾಯಕ್ಕೆ ಬದ್ಧತೆ ಮತ್ತು 

ಗ ಪುನರ್‌ರ್ನಿರ್ಮಾಣಕ್ಷಾಗಿ ಉತ್ಪಾಹವನ್ನು 

ಬೆಳೆಸಿಕೊಳ್ಳುವುದು' (NCFTE, p 20). 

ವಿದ್ಯಾರ್ಥಿ-ಶಿಕ್ಷಕರ ಪಾತ್ರ 

ವಿದ್ಯಾರ್ಥಿ-ಶಿಕ್ಷಕರು ತಮ್ಮ ತರಗತಿಗಳ್ಲ ಅಭವೃದ್ಧಿಯ 


ಅಗತ್ಯತೆಗಳು ಮತ್ತು 
ಸಿದ್ಧರಾಗಿರಬೇಕು. ಮಕ್ಕಳ ಯೋಗಕ್ಷೇಮಕ್ಕೆ ಸವಾಲುಗಳು 
ತರಗತಿಯ ಒಳಗೆ ಅಥವಾ ಹೊರಗಿನ ಅಂಶಗಳಂದ 
ಬರಬಹುದು. ಮಕ್ಕಳು. ಅದರಲ್ಲೂ ವಿಶೇಷವಾಗಿ ಕಷ್ಟಕರವಾದ 


ವೈವಿಧ್ಯತೆಗೆ ಪ್ರತಿಕ್ರಿುಸಲು 


A 


ಸಾಮಾಜಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬಂದವರು. 
ಸಂಘರ್ಷಗಳು. ದೈಹಿಕ ಶಿಕ್ಷೆ ಹಿಂಸೆ, ಕಳಂಕ ಮತ್ತು 
ತಾರತಮ್ಯವನ್ನು ವ್ಯಾಪಕವಾಗಿ ಅನುಭವಿಸಬಹುದು. ಈ 
ಘಟನೆಗಳು ತರಗತಿಯಲ್ಲ ಅವರ ಶೈಕ್ಷಣಿಕ ಫಲಅತಾಂಶಗಳ 
ಮೇಲೆ ಪರಿಣಾಮ ಜೀರುತ್ತವೆ ಮತ್ತು ಅವರ ಭಾವನಾತ್ಯಕ 
ಯೋಗಕ್ಷೇಮವನ್ನು ತಡೆಯುತ್ತದೆ. ವಿದ್ಯಾರ್ಥಿ-ಶಿಕ್ಷಕರು ಈ 
ಸಂದರ್ಭಗಳಗೆ ಸೂಕ್ಷೃತೆ ಮತ್ತು ನಮ್ಯತೆಯೊಂದಿಗೆ 
ಪ್ರತಿಕ್ರಿಬುಸುವ ಅಗತ್ಯವಿದೆ. ವಿದ್ಯಾರ್ಥಿ-ಶಿಕ್ಷಕರು ತಮ್ಮ 
ತರಗತಿಗಳಲ್ಲ ಸಕ್ರಿಯವಾಗಿರಲು ಅಗತ್ಯವಿರುವ ಪೂರಕ 
ವಾತಾವರಣವನ್ನು ನಿರ್ಮಿಸಲು ಶಿಕ್ಷಕರ ಶಿಕ್ಷಣ 
ಕಾರ್ಯಕ್ರಮಗಳನ್ನು (Teacher education programmes) 
ಶೇ ರೀತಿಯಾಗಿ ಸಿದ್ಧಪಡಿಸಬಹುದು -: ಎ) ತಮ್ಮ ತರಗತಿಗಳಲ್ಲ 
ಕಾಆಜಯ ಪಾಠಗಳನ್ನು ಜಾರಿಗೆ ತರಲು ಅಗತ್ಯವಿರುವ ಜ್ಞಾನ, 
ಕೌಶಲ್ಯ ಮತ್ತು ಮೌಲ್ಯಗಳು ಇರುವಂತೆ ನೋಡಿಕೊಳ್ಳುವುದು: 
ಬ) ನಿರ್ದಿಷ್ಟ ಬೋಧನಾ ವಿಧಾನಗಳೊಂದಿಗೆ ಅವುಗಳನ್ನು 
ಸಿದ್ಧಪಡಿಸುವುದು, ಇದರಿಂದ ಅವರು ತರಗತಿ ಮತ್ತು ಶಾಲೆಯಲ್ರ 
ಕಾಳಜಯುಳ್ಳ ಸಮುದಾಯಗಳನ್ನು ರಚಿಸಬಹುದು: ಸಿ) ಮಕ್ಕಳ 
ಸಾಮಾಜಕ-ಭಾವನಾತ್ಕಕ  ಅಗತ್ಯಗಳಗೆ ಸೂಕ್ಷ್ಮತೆಯನ್ನು 
ಬೆಳೆಸುವುದು. ಈ ಗುರಿಗಳನ್ನು ಸಾಧಿಸಲು ಕೆಲವು ಬೋಧನಾ 
ವಿಧಾನಗಳನ್ನು ಕೆಳಗೆ ವಿವರಿಸಲಾಗಿದೆ. ಈ ವಿಧಾನಗಳಗೆ 
ಶಿಕ್ಷಕರ ಶಿಕ್ಷಣದ ಪಠ್ಯಕ್ರಮದಲ್ಲ ಪ್ರತ್ಯೇಕ ಸಮಯ ಅಥವಾ 
ಸ್ಥಳಾವಕಾಶದ ಅಗತ್ಯವಿರುವುದಿಲ್ಲ. ಶಿಕ್ಷಕರಿಗೆ ತರಬೇತಿ ನೀಡುವ 
ಬೋಧಕರು ತಮ್ಮ ಪಠ್ಯ ಅಥವಾ ಪ್ರಾಯೋಗಿಕ ತರಗತಿಗಳ 
ಖೋಧನೆಯಲ್ಲ ಅವುಗಳನ್ನು ಸಂಯೋಜಸಬಹುದು. 


ಯೋಗಕ್ಷೇಮವನ್ನು ಉತ್ತೇಜಿಸುವ ಅಂಶಗಳು 


ಕೆಳಗೆ ವಿವರಿಸಿದ ವಿಧಾನಗಳು ಮೂರು ಘಟಕಗಳನ್ನು 
ಒಳಗೊಂಡಿವೆ ಮೊದಲನೆಯದಾಗಿ, ಶಿಕ್ಷಕರು ಸಿದ್ಧಪಡಿಸಬೇಕಾದ 
ಕೌಶಲ ಕ್ಷೇತ್ರ: ಎರಡನೆಯದಾಗಿ, ಈ ಕೌಶಲ ಕ್ಷೇತ್ರವನ್ನು 
ಸೇರಿಸುವ ತರ್ಕಬದ್ಧತೆ ಮತ್ತು ಮೂರನೆಯದು. ಸಂಭವನೀಯ 
ಪಠ್ಯಕ್ರಮ ಮತ್ತು ಶಿಕ್ಷಣ ವಿಧಾನ. 


ತಾರತಮ್ಯ ಮತ್ತು ಪೂರ್ವಾಗ್ರಹವನ್ನು 
ನಿಭಾಯಿಸುವುದು 


ಸರ್ಕಾರಿ ಶಾಲೆಗಳಲ್ಲನ ಮಕ್ಕಳು ಸಾಮಾಜಕ ವರ್ಗ, ಅಂಗ, 
ಧರ್ಮ, ಜಾತಿ, ಭಾಷೆ, ಅಂಗವೈಕಲ್ಯ ಮತ್ತು ಲೈಂಗಿಕ 
ದೃಷ್ಟಿಕೋನದ ವ್ಯತ್ಯಾಸಗಳ೦ದ ಉಂಟಾಗುವ ತಾರತಮ್ಯವನ್ನು 
ಅನುಭವಿಸಬಹುದು. ತಾರತಮ್ಯವು ಮಾನವ ಹಕ್ಕುಗಳ 
ಉಲ್ಲಂಘನೆಯಾಗಿದೆ ಮತ್ತು ಸಾಮಾಜಕ ಒಗ್ಗಟ್ಟು. ಶೈಕ್ಷಣಿಕ 
ಯಶಸ್ಸು ಮತ್ತು ಮಕ್ಕಳ ಯೋಗಕ್ಷೇಮವನ್ನು ಹಾಳುಮಾಡುತ್ತದೆ. 
ತರಗತಿಯಲ್ಲನ ನೇರ ಮತ್ತು ಪರೋಕ್ಷ ತಾರತಮ್ಯದ 
ಸಂಭವನೀಯ ಪ್ಲ್ರರೂಪಗಳು ಹಾಗು ತಾರತಮ್ಯದ ವಿವಿಧ 
ಮೂಲಗಳು ಎಂದರೆ ತಮ್ಮದೇ ವರ್ತನೆಗಳು. ಶಾಲಾ 
ನಿಯಮಗಳು. ಪಠ್ಯಕ್ರಮ. ಬೋಧನಾ ಪಠ್ಯಗಳು. ಬೋಧನೆ- 


ಕಅಕೆ ಸಾಮದ್ರಿಗಳು. ಆಹಾರದ ಲಭ್ಯತೆ ಮತ್ತು ಇತರ 
ಮೂಲಸೌಕರ್ಯಗಳ ಲಭ್ಯತೆಯಲ್ಲ ತಾರತಮ್ಯ ಇವುಗಳ 
ಬದ್ಗೆ ಶಿಕ್ಷಕರು ತಿಆದಿರಬೇಕು. 


ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳು ವಿದ್ಯಾರ್ಥಿ - ಶಿಕ್ಷಕರಿಗೆ 
ವಿದ್ಯಾರ್ಥಿಗಳ ಬಾಲ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, 
ಸಾಮಾಜಕ-ಸಾಂಸ್ಕೃತಿಕ ಹಿನ್ನೆಲೆ, ಕಲಕೆ, ಬೋಧನೆ 
ಮತ್ತು ವೈವಿಧ್ಯತೆಯನ್ನು ಕುರಿತಂತೆ ಇರುವ ಊಹೆಗಳು, 
ನಂಬಕೆಗಳು ಮತ್ತು ಸಿದ್ದಮಾದರಿಯ ಕಲ್ಪನೆಗಳು 
ಇತ್ಯಾದಿಗಳನ್ನು ಪರೀಕ್ಷಿಸಿಕೊಳ್ಳಲು ಸಹಾಯ ಮಾಡುವ 
ನಿಟ್ಟನಲ್ಲ ರೂಪಿತವಾಗಬೇಕು. ಶಿಕ್ಷಕರು ಜಾತಿ, ವರ್ಗ, 
ಧರ್ಮ, ಅಂಗ ಮತ್ತು ಸಾಮರ್ಥ್ಯ ಹೀಗೆ ಅವರಿಗಿರುವ 
ಗುರುತುಗಳ ಮೂಲಕ ಅವರ ಸ್ತ ವ್ಯಕ್ತಿತ್ವ. ಸಂದರ್ಭಗಳು 
ಮತ್ತು ಸಂಬಂಧಗಳನ್ನು ವಿಮರ್ಶಿಸಬೇಕು. ಇದು 
ವಿದ್ಯಾರ್ಥಿಗಳ ವೈವಿಧ್ಯತೆ ಮತ್ತು ಯೋಗಕ್ಷೇಮದ 
ಕುರಿತು ಅವರಿಗೆ ಸೂಕ್ಷ್ಮತೆ ಮತ್ತು ಸಂವೇದನೆಗಳನ್ನು 
ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರೊಂದಿಗೆ 
ಸೇವಾ ಪೂರ್ವ ಶಿಕ್ಷಕರ ತರಗತಿಯ ಚರ್ಚೆಗಳು ಯಾರು 
ತಾರತಮ್ಯಕ್ಕೆ ಒಳಗಾಗುವ ಅಪಾಯವನ್ನು 
ಹೊಂದಿರಬಹುದು. ತಾರತಮ್ಯವನ್ನು ಕಡಿಮೆ ಮಾಡುವ 
ವಿಧಾನಗಳು, ತಾರತಮ್ಯದ ಅಪಾಯದಲ್ಪರುವ 
ಮಕ್ಕಳನ್ನು ಬೆಂಬಅಸಲು ಮಾರ್ಗಗಳು, 
ಒಳಗೊಳ್ಳುವಿಕೆಯನ್ನು  ಉತ್ತೇಜಸುವುದು ಮತ್ತು 
ಶಾಲೆಗಳಲ್ಲ ಅಥವಾ ತರಗತಿಯಲ್ಲಿ ಮೆಚ್ಚುಗೆ 
ಸೂಚಿಸುವುದು ಇತ್ಯಾದಿಗಳನ್ನು ಒಳಗೊಳ್ಳಬಹುದು. 


ಹಿಂಸೆಯನ್ನು ತಡೆಯುವುದು 


ಶಾಲೆಗಳು ಯೋಗಕ್ಷೇಮ, ಶಾಂತಿ ಮತ್ತು ಒಳಗೊಳ್ಳುವಿಕೆಯ 
ತಾಣಗಳಾಗಬೇಕು. ಮಕ್ಕಳನ್ನು ಹಿಂಸೆಯಿಂದ ರಕ್ಷಿಸುವ 
ಜವಾಬ್ದಾರಿ ಅವರ ಮೇಲದೆ. ಆದಾಗ್ಯೂ, ವಿವಿಧ ರೀತಿಯ ನೇರ 
ಹಿಂಸಾಚಾರಗಳನ್ನು ಶಿಕ್ಷಕರಿಂದ ಮತ್ತು ಇತರ ಮಕ್ಕಳಂದ 
ಹೊಡೆಯುವುದು ಮತ್ತು ಬೆದರಿಸುವಿಕೆಯ (cyberbullying - 
ಅಂತರ್ಜಾಲ ಬಳಸಿ ಮಕ್ಕಳಗೆ ಬೆದರಿಕೆ ಸೇರಿದಂತೆ) ರೂಪದಲ್ಪ 
ಮಕ್ಕಳು ಎದುರಿಸಬೇಕಾಗುತ್ತದೆ. ತರಗತಿಗಳಲ್ಪ್ಲನ ಭಯ. ದೈಹಿಕ 
ಶಿಕ್ಷೆ ಮತ್ತು ಪ್ರರ್ಧೆಯು ಮಕ್ಕಕ್ಲ ಆತಂಕವನ್ನು 
ಉಂಟುಮಾಡುತ್ತದೆ. ಮಕ್ಕಳೊಂದಿಗೆ ಸಂವಾದ ನಡೆಸುವಾಗ 
ಅವರಿಗೆ ಸುರಕ್ಷತ ಮತ್ತು ಧೈರ್ಯವಾಗಿ ಸಂಭಾಷಿಸುವ 
ಅವಕಾಶಗಳನ್ನು ಸೃಷ್ಟಿಸುವ ನಿಟ್ಟನಲ್ಲ ಪ್ರಜಾಸತ್ತಾತೃ್ಯಕ ಮತ್ತು 
ರಚನಾತ್ಮಕ ವಿಧಾನಗಳನ್ನು ಅಭವೃದ್ಧಿಪಡಿಸಲು ಭವಿಷ್ಯದ 
ಶಿಕ್ಷಕರಿಗೆ (Prospective teachers) ಶಿಕ್ಷಣ ನೀಡಬೇಕು. 
ತರಗತಿಯ ಶಿಸ್ತು ಕಾಪಾಡಲು ಮತ್ತು ಮಕ್ಕಳೊಡನೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


20 


ಸಂವಹನಕ್ಷಾಗಿ ವಿವಿಧ ಅಹಿಂಸಾತ್ಮಕ ವಿಧಾನಗಳನ್ನು ಅವರಿಗೆ 
ಕಲಅಸಖೇಕಾಗಿದೆ. ವಿದ್ಯಾರ್ಥಿ-ಶಿಕ್ಷಕರು (ಶಿಕ್ಷಕ ತರಬೇತಿ 
ಪಡೆಯುತ್ತಿರುವವರು) ಮಕ್ಕಳನ್ನು ಸಹಾನುಭೂತಿಯುಂ೦ದ 
ಕೇಳಲು ಸಿದ್ಧರಾಗಬೇಕು. 


ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿಯೊಂದಿಗೆ ವ್ಯವಹರಿಸುವುದು 
ಅಪಪ್ರಚಾರ, ತಷ್ಟು ಮಾಹಿತಿ ಮತ್ತು ನಕಲ ಸುದ್ದಿಗಳು 
ಹಾನಿಯನ್ನು ಉಂಟುಮಾಡಬಹುದು. ಇದು ಉದ್ದೇಶ- 
ಪೂರ್ವಕವೂ ಆಗಿರಬಹುದು ಅಥವಾ ಉದ್ದೇಶಪೂರ್ವಕ 
ಆಗಿರದೆಯೂ ಇರಬಹುದು. ಶಾಲೆಗಳಲ್ಲ, ಇದು ವಿದ್ಯಾರ್ಥಿಗಳ 
ಅಭಿಪ್ರಾಯವನ್ನು ಧ್ರುವೀಕರಿಸಬಹುದು ಮತ್ತು ಪ್ರಜಾಸತ್ತಾತ್ಕಕ 
ಕಾರ್ಯವಿಧಾನಗಳನ್ನು ದುರ್ಬಲಗೊಳಸಬಹುದು. ವಿವಿಧ 
ಡಿಜಟಲ್‌ ಮಾಧ್ಯಮದ ಮೂಲಕ ಅಂಕ್‌ಗಳು ಪಠ್ಯಗಳು. 
ವೀಡಿಯೊಗಳು ಅಥವಾ ಚಿತ್ರಗಳನ್ನು ಹಂಚಿಕೊಳ್ಳುವುದರಿಂದ ಆ 
ಮಾಹಿತಿ ವೈರಲ್‌ ಆಗುತ್ತದೆ. ಚಿಕ್ಕ ಮಕ್ಕಳು ತಪ್ಪು ಮಾಹಿತಿ ಮತ್ತು 
ನಕಅ ಸುದ್ದಿಗಳನ್ನು ಅತ್ಯಂತ ಬೇಗ ನಂಬುತ್ತಾರೆ. ಕೆಲವೊಮ್ಮೆ. 
ಶಿಕ್ಷಕರು. ಪ್ರಾಂಶುಪಾಲರು ಮತ್ತು ಅವರ ಗೆಕೆಯರ ಬಗಣ್ಣೆ 
ನಕಾರಾತ್ಮಕ ಚಿತ್ರಣವನ್ನು ನೀಡಲು ವಿದ್ಯಾರ್ಥಿಗಳು ಸಾಮಾಜಕ 
ಮಾಧ್ಯಮವನ್ನು ಬಳಸಿಕೊಳ್ಳುತ್ತಾರೆ. ಇದು ಅವರ ದೈಹಿಕ ಮತ್ತು 
ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತಡವನ್ನು 
ಉಂಟುಮಾಡಬಹುದು. ಭವಿಷ್ಯದ ಶಿಕ್ಷಕರಿಗೆ (Prospective 
teachers) ಮಾಧ್ಯಮ ಮತ್ತು ಡಿಜಟಲ್‌ ಸಾಕ್ಷರತೆಯಲ್ಲ 
ತರಬೇತಿ ನೀಡಬೇಕು. ಇದು ಮಾಧ್ಯಮದ ವಿವಿಧ 
ಮೂಲಗಳಂ೦ದ ಬರುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ಅರ್ಥ 
ಮಾಡಿಕೊಳ್ಳುವುದು. ಮಾಹಿತಿಯನ್ನು ವಿಮರ್ಶಾತ್ಮಕವಾಗಿ 
ಮೌಲ್ಯಮಾಪನ ಮಾಡುವುದು. ವಾದಗಳನ್ನು ಮಂಡಿಸುವುದು. 
ಪುರಾವೆಗಳನ್ನು ಬಳಸುವುದು ಮತ್ತು ಸನ್ನಿವೇಶಕ್ಕೆ 
ಅನುಗುಣವಾಗಿ ವಿಶ್ಲೇಷಣೆಗಳನ್ನು ಮಾಡುವುದನ್ನು ಕಅಯಲು 
ಕಾರ್ಯತಂತ್ರಗಳನ್ನು ಅಭವೃದ್ಧಿಪಡಿಸುವುದನ್ನು 
ಒಳಗೊಂಡಿರುತ್ತದೆ. ಸೇವಾ ಪೂರ್ವ ಹಂತದಲ್ಲ ಶಿಕ್ಷಕರು ವಿವಿಧ 
ಕೌಶಲ್ಯಗಳನ್ನು ಕಅತುಕೊಂಡು ಅದನ್ನು ವಿವಿಧ ವಿಷಯಗಳ 
ಪಠ್ಯಕ್ರಮದಲ್ಲ ಸಂಯೋಜಸಬೇಕಾಗುತ್ತದೆ. 


ಸಂಘರ್ಷ ನಿರ್ವಹಣೆ 


ಕಾಳಜಗೆ ಸಂಬಂಧಿಸಿದಂತೆ ಶಿಕ್ಷಕರು ಕೈಗೊಳ್ಳುವ ಕೆಲಸವು 
ಸಂಬಂಧದಲ್ಲ ಪರಸ್ಪರ ಸಹಕಾರ, ಸಾಮಾಜಕ ಮತ್ತು 
ಭಾವನಾತ್ಮಕ ಸಂಬಂಧಗಳಗೆ ಬದ್ಧತೆಯನ್ನು ಸೂಚಿಸುತ್ತದೆ- 
ಯಾದಧ್ದರಿಂದ. ಇದು ಈ ಸಂಬಂಧಿತ ಒತ್ತಡಗಳನ್ನೂ 
ತರಬಲ್ಲುದು. ಭವಿಷ್ಯದ ಶಿಕ್ಷಕರು ಸೂಕ್ಷ್ಯ ಮತ್ತು ಸಂಕೀರ್ಣ 
ನೈತಿಕ ಸಂದಿಧ್ಧತೆಗಳನ್ನು ಮತ್ತು ತರಗತಿಯಲ್ಲ ಅಥವಾ ಹೊರಗೆ 
೦ಘರ್ಷಗಳನ್ನು ಪರಿಹರಿಸಬೇಕಾಗಿದೆ. ಅವುಗಳನ್ನು ಸುಮ್ಮನೆ 
ಕ್ಥಕ್ಕೆ ಸರಿಸುವುದು ಮಕ್ಕಳ ಯೋಗಕ್ಷೇಮಕ್ಕೆ ಮತ್ತು ಅವರಿಗೂ 
ಮಸ್ಯಾತ್ಮಕವಾಗಿ ಪರಿಣಮಿಸಬಲ್ಲುದು. ವಿದ್ಯಾರ್ಥಿ-ಶಿಕ್ಷಕರಿಗೆ 
ತರಬೇತಿಯ ಸಂದರ್ಭದಲ್ಲ ಸಮಾನ ವಯಸ್ಥರ/ಗೆಕೆಯರ 


ade 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ನಡುವೆ ಮಧ್ಯಸ್ಥಿಕೆ. ಪುನಶ್ಲೈತನ್ಯಕಾರಿಯಾದ ನ್ಯಾಯ 
ತೀರ್ಮಾನ ಮತ್ತು ಸಂಘರ್ಷ ನಿರ್ವಹಣಿಯಂತಹ 
ವಿಧಾನಗಳನ್ನು ಕಅಸಬಹುದು. 


ಸಂಘರ್ಷ ನಿರ್ವಹಣಿ ಕುರಿತ ಈ ರೀತಿಯ ತರಬೇತಿಗಳು 


ಭವಿಷ್ಯದ ಶಿಕ್ಷಕರಲ್ಲರುವ ಪಕ್ಷಪಾತಗಳು ಮತ್ತು 
ಪೂರ್ವಾಗ್ರಹಗಳನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತದೆ 
ಮತ್ತು ಅವರ ತರಗತಿಗಳಲ್ಲ ಆತ್ಮವಿಶ್ವಾಸದಿಂದ 


ಸಂಘರ್ಷಗಳನ್ನು ನಿಭಾಯುಸಲು ಧೈರ್ಯವನ್ನು ನೀಡುತ್ತದೆ. 
ಸಂಘರ್ಷಗಳನ್ನು ನಿರ್ವಹಿಸುವ ನಿಟ್ಟನಲ್ಲ ನೀಡಲಾಗುವ ಈ 
ರೀತಿಯ ತರಬೇತಿಗಳಲ್ಲ ಭಾಗವಹಿಸುವಿಕೆಯು ಶಿಕ್ಷಕ ವೃತ್ತಿಯ 
ಸ್ವರೂಪವನ್ನು ಅರಿತುಕೊಳ್ಳಲು ಮತ್ತು ಮಕ್ಕಳ 
ಯೋಗಕ್ಷೇಮವನ್ನು ಬಾತ್ರಿಪಡಿಸುವಲ್ಲ ಶಿಕ್ಷಕರಾಗಿ ಅವರ 
ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. 
ಘರ್ಷಣೆಗಳು ಅವರ ದೈನಂದಿನ ವೈಯಕ್ತಿಕ ಜೀವನದಲ್ಲ ಮತ್ತು 
ಶಿಕ್ಷಕರಾಗಿ ಅವರ ವೃತ್ತಿಯ ಅವಿಭಾಜ್ಯ ಅಂಗವಾಗಿದೆ 
ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ಅವರಿಗೆ ಸಹಾಯ 
ಮಾಡುತ್ತದೆ. 


ವಿವಾದಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವುದು 


ಶಾಲೆಗಳು ಸಮಾಜದ ಮಿನಿಯೇಚರ್‌(ಚಿಕ್ಕ ಮಾದರಿ) ಗಳಾಗಿವೆ 
ಮತ್ತು ಸಮಾಜವನ್ನು ಬಾಧಿಸುವ ಸವಾಲುಗಳು ಶಾಲೆಯ 
ಕಾರ್ಯ ಚಟುವಟಕೆಗಳಲ್ಲಯೂ ಹೆಚ್ಚಾಗಿ ಪ್ರತಿಫಅಸುತ್ತದೆ. 
ಮಕ್ಕಳು ತಮ್ಮ ಸುತ್ತ ನಡೆಯುವ ಅನ್ಯಾಯ ಮತ್ತು ಕೆಟ್ಟ 
ಘಟನೆಗಕ೦ಂದ ತೊಂದರೆ ಅನುಭವಿಸಬಹುದು. ವಿವಾದಾತ್ಕಕ 
ವಿಷಯಗಳು ಬಡತನ, ಭಯೋತ್ಪಾದನೆ, ಅಂಗ, ಜಾತಿ ಅಥವಾ 
ಅಸಮಾನತೆ ಮತ್ತು ಸಾಮಾಜಕ ನ್ಯಾಯಕ್ಕೆ 
ವ್ಯತಿರಿಕ್ತವಾಗಿರುವಂಥ ವಿವಾದಗಳಾಗಿರಬಹುದು ಅಥವಾ 
ಜೀವನದ ಇತರ ಯಾವುದೇ ಘಟನೆಗಳಾಗಿರಬಹುದು. ಈ 
ವಿಷಯಗಳು ಸಾಮಾನ್ಯವಾಗಿ ಸ್ರಭಾವದಲ್ಲ ಹೆಚ್ಚು ಸೂಕ್ಷ್ಯ ಮತ್ತು 
ಭಾವನಾತ್ಕಕವಾಗಿರುತ್ತವೆ ಮತ್ತು ಹೆಚ್ಚನ ಮಕ್ಕಳು (ಮತ್ತು 
ವಯಸ್ಥರು ಕೂಡ) ಈ ವಿಚಾರಗಳನ್ನು ತರ್ಕಬದ್ಧವಾಗಿ 
ಚರ್ಚ್ಜಿಸುವಲ್ಲ ಸಾಕಷ್ಟು ಸವಾಲುಗಳನ್ನು/ಅಡೆತಡೆಗಳನ್ನು 
ಹೊಂದಿರುತ್ತಾರೆ. ಇವು ತರಗತಿಗಳ ಪಾಠದ ಮಧ್ಯೆ ಚರ್ಚೆಗೆ 
ಬರಬಹುದು ಅಥವಾ ಕೆಲವೊಮ್ಮೆ ಶಿಕ್ಷಕರು ಪ್ರತಃ ತಾವೇ 
ತರಗತಿಯಲ್ಲ ಈ ವಿಷಯಗಳನ್ನು ಎತ್ತಿಕೊಂಡು ಚರ್ಚೆಯನ್ನು 
ಬೆಳೆಸಬೇಕಾಗಬಹುದು. ಆದ್ದರಿಂದ, ಸೇವಾಪೂರ್ವ ಶಿಕ್ಷಕರು / 
ತರಖೇತಿಯಲ್ಪರುವ ಶಿಕ್ಷಕರು ವಿವಾದಾತ್ಮಕ ಸಮಸ್ಯೆಗಳನ್ನು 
ನಿಭಾಯುಸುವ ಬಣ್ಣೆ ತಿಳುವಳಕೆಯನ್ನು ಹೊಂದಿರಬೇಕು. ಈ 
ವಿಷಯಗಳ ಕುರಿತಂತೆ ಎಲ್ಲರೂ ಒಂದೆಡೆ ಸೇರಿ ನಡೆಸುವ 
ವಿಮರ್ಶೆ ಮತ್ತು ಮಾತುಕತೆಗಳು ಈ ಸಮಸ್ಯೆಗಳ ಕುರಿತಂತೆ 
ಬಹು ಆಯಾಮಗಳ ದೃಷ್ಟಿಕೋನಗಳನ್ನು ಅಭವೃದ್ಧಿಪಡಿಸಲು 
ಸಹಾಯ ಮಾಡುತ್ತದೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಾದ 
ಇತರರ ನಂಜಕೆಗಳು ಮತ್ತು ದೃಷ್ಟಿಕೋನಗಳಗೆ ಬೆಲೆ 


ಕೊಡುವುದು ಮತ್ತು ಅದರೆಡೆಗೆ ವಿಶಾಲ ಮನೋಭಾವ 
ಬೆಳೆಸಿಕೊಳ್ಳುವುದು. ವಿಮರ್ಶಾತ್ಮಕ ಚಿಂತನೆ, 
ಗೌರವಯುತವಾಗಿ ಮಾತನಾಡುವುದು ಮತ್ತು ಸಂದಿಧ್ಯತೆ ಮತ್ತು 
ಅನಿಶ್ಲಿತತೆಗಳಗೆ ಹೊಂದಿಕೊಳ್ಳುವುದು ಇತ್ಯಾದಿಗಳನ್ನು 
ಹೋಷಿಸಬಹುದು. ಇವುಗಳು ಸೇವಾಪೂರ್ಪ ಶಿಕ್ಷಕರು ಪರಸ್ಪರರ 
ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಮತ್ತು ಪರಿಫ್ಥಿತಿಯನ್ನು 
ಸೂಕ್ಷ್ಯವಾಗಿ ನಿಭಾಯಿಸಲು ಸಹಾಯ ಮಾಡುತ್ತವೆ. 


ಸಾಮಾಜಕ ನ್ಯಾಯ ಮತ್ತು ಕಾಳಜಯ ದೃಷ್ಟಿಕೋನಗಳ 
ಮೂಲಕ ಅವರ ಶೈಕ್ಷಣಿಕ ಪಾಠಗಳನ್ನು 
ಪರಿಪೀಅಸುವುದು, ವಿದ್ಯಾರ್ಥಿ-ಶಿಕ್ಷಕರಿಗೆ ಸಮಾಜದ 


ವಾಸ್ತವಗಳು ಚಲನಶೀಲವಾಗಿರುವಂಥದ್ದು ಮತ್ತು 
ದಿನನಿತ್ಯ ಇವುಗಳ ಬಗ್ಗೆ ವಿಮರ್ಶಾತ್ಯಕವಾಗಿ 
ತಿಆದುಕೊಳ್ಳುವ ಅಗತ್ಯವಿದೆ ಎಂದು ಅರ್ಥ 


ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮೇಲೆ ತಿಅಸಿದ 
ಸಂಘರ್ಷ ನಿರ್ವಹಣಿಯ ವಿಧಾನಗಳ ಜೊತೆಗೆ, 
ವಿವಾದಾತೃಕ ವಿಷಯಗಳನ್ನು ಅರ್ಥ ಮಾಡಿಸಲು 
ಭವಿಷ್ಯದ ವಿದ್ಯಾರ್ಥಿಗಳಗೆ 'ಶೈಕ್ಷಣಿಕ ವಿವಾದ'ದಂತಹ 
(‘academic controversy") ಸಹ ಕಲಕಾ 
ವಿಧಾನಗಳನ್ನು ಸಹ ಪರಿಚಯಿಸಬಹುದು. ಈ ರೀತಿಯ 
ತರಬೇತಿಯು ದುರ್ಬಲ ಹಿನ್ನೆಲೆಯಿಂದ ಬಂದ 
ವಿದ್ಯಾರ್ಥಿಗಳನ್ನು ರಕ್ಷಿಸಲು ಮತ್ತು ಅನಿರೀಕ್ಷಿತ 
ಟೀಕೆಗಳನ್ನು ಮತ್ತು ಪ್ರಶ್ನೆಗಳನ್ನು ರಚನಾತ್ಮಕ 
ರೀತಿಯಲ್ಲ ಎದುರಿಸಲು ಅವರನ್ನು ಸಿದ್ಧಪಡಿಸುತ್ತದೆ. 


ಮಕ್ಕಳನ್ನು ಕೇಳುವುದು 


ಶಾಲಾ ಜೀವನದಲ್ಲ ಮಕ್ಕಳು ತಮ್ಮನ್ನು ಹೇಗೆ ಗ್ರಹಿಸಿಕೊಳ್ಳುತ್ತಾರೆ 
ಎಂಬುದಕ್ಕೆ ಅವರ ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಶಗಳಾದ - 
ಪಠ್ಯಕ್ರಮ, ಮಕ್ನಳ-ಶಿಕ್ಷಕರ ಸಂಬಂಧ. ಶಿಕ್ಷಣ ಅಭ್ಯಾಸಗಳು. 
ಪಠ್ಯಕ್ರಮ ಮತ್ತು ಕ್ರೀಡಾ ಚಟುವಟಕೆಗಳು, ಆಟದ ಮೈದಾನ, 
ಮೂಲಸೌಕರ್ಯ, ಗೆಕೆಯರ ಸಂಬಂಧಗಳು ಇವುಗಳು 
ಒಳನೋಟಗಳನ್ನು ಒದಗಿಸುತ್ತವೆ. ಮಕ್ಕಳ ದೃಷ್ಟಿಕೋನಗಳನ್ನು 
ಆಅಸುವುದು ಶಾಲೆಗಳಗೆ ಪ್ರಮುಖ. ಕಾಳಜಯುಳ್ಳ 
ಕಾರ್ಯಸೂಚಿಯಾಗಿರಬೇಕು, ಅದು ಒಳಗೊಳ್ಳುವಿಕೆಯನ್ನು 
ಪ್ರತಿನಿಧಿಸುತ್ತದೆ. ವಿದ್ಯಾರ್ಥಿ-ಶಿಕ್ಷಕರಿಗೆ, ಕಲಕೆಯ ಪ್ರಕ್ರಿಯೆಗಳಲ್ಲ 
ಮಕ್ಕಳೊಡನೆ ಸಮಾಲೋಚನೆ ಹಾಗು ಒಳಗೊಳ್ಳುವಿಕೆಯ 
ಶಿಕ್ಷಣ, ಶಾಲೆಯ ಬಗ್ದೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಹಾಗು 
ತರಗತಿಯ  ಚಟುವಟಕೆಗಳು. ವಿದ್ಯಾರ್ಥಿಗಳು ತಮ್ಮ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವರನ್ನು 
ಪ್ರೋತ್ಸಾಹಿಸುವುದು ಮತ್ತು ಮಕ್ಕಳ ಜೀವನವನ್ನು ಪ್ರಭಾವಿಸಬಲ್ಲ 
ಪಾಠ-ಪ್ರವಚನಗಳಕಲ್ಲ ಮಕ್ಕಳ ಭಾಗವಹಿಸುವಿಕೆಯನ್ನು 


ಸುಲಭಗೊಳಸುವ ವಿಧಾನ ಮುಂತಾದವುಗಳನ್ನು ಅರ್ಥ 
ಮಾಡಿಸುವಲ್ಲ ಪೂರ್ವ-ಸೇವಾ ಶಿಕ್ಷಕರ (ಭವಿಷ್ಯದ ಶಿಕ್ಷಕರ) 
ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತವೆ. 


ನಮ್ಮ ಸಂವಿಧಾನ ಮತ್ತು ಇತರೆ ಮಕ್ಕಳ ಹಕ್ಕುಗಳ ಕುರಿತ 
ತಿಳುವಳಕೆಯನ್ನು ಅಭವೃದ್ಧಿಪಡಿಸುವುದು 


ಭಾರತದ ಸಂವಿಧಾನವು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ 
ವಿಶಾಲ ರಚನೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಭಾರತದ ಒಬ್ಬಾರೆ 


ಸಾಮಾಜಕ, ಆರ್ಥಿಕ ಮತ್ತು ರಾಜಕೀಯ ಅಭವ್ಯದ್ಧಿಗೆ 
ರೂಪುರೇಷೆಗಳನ್ನು ಒದಗಿಸುತ್ತದೆ. ಶಾಲಾ ಪಠ್ಯಗಳು 
ಸಂವಿಧಾನದಲ್ಲ ಪ್ರತಿಪಾದಿಸಿರುವ ಸಮಾನತೆ, ಸಮತೆ, 


ಜಾತ್ಯತೀತತೆ, ನ್ಯಾಯ, ಸ್ಥಾತಂತ್ರ್ಯ ಮತ್ತು ಭ್ರಾತೃತ್ವದ 
ಮೂಲಭೂತ ಮೌಲ್ಯಗಳನ್ನು ಪ್ರತಿಬಂಬಸಬೇಕು ಹಾಗೂ 
ಮಕ್ಕಳು ಮತ್ತು ಶಿಕ್ಷಕರು ತಮ್ಮ ವೈಯಕ್ತಿಕ ಮತ್ತು ಸಾಮಾಜಕ 
ಜೀವನದಲ್ಪ ಈ ಮೌಲ್ಯಗಳನ್ನು ಅನುಕರಿಸಲು 
ಪ್ರೋತ್ಸಾಹಿಸಬೇಕು. ಸಾಂವಿಧಾನಿಕ ಮೌಲ್ಯಗಳು, ಮೂಲಭೂತ 
ಕರ್ತವ್ಯಗಳು ಮತ್ತು ಮಕ್ಕಳ ಹಕ್ಷುಗಳ ಜ್ಞಾನ ಮತ್ತು 
ವಿಮರ್ಶಾತೃಕ ತಿಳುವಳಕೆಯನ್ನು ಪಠ್ಯಕ್ರಮ ಮತ್ತು ಬೋಧನಾ 
ಕ್ರಮದ ಮೂಲಕ ತಿಆಸುವ ಅಗತ್ಯವಿದೆ. ಸೇವಾ-ಪೂರ್ವ 
ಶಿಕ್ಷಕರಿಗೆ ಸಂವಿಧಾನ. ಅದರ ಮೌಲ್ಯಗಳು ಮತ್ತು ಅವರ 
ತರಗತಿಯಲ್ಲ ಅದನ್ನು ಕಲಅಸುವ ವಿಧಾನಗಳ ಬಣ್ವೆ ಶಿಕ್ಷಣ 
ನೀಡಬೇಕು. ಸಂವಿಧಾನ ಮತ್ತು ಇತರೆ ಮಕ್ಕಳ ಹಕ್ಕುಗಳ ಕುರಿತ 
ಜ್ಞಾನವನ್ನು ಹೊಂದಿರುವುದು ಶಿಕ್ಷಕರಿಗೆ ಸಂವಿಧಾನದ ಅಡಿಯಲ್ಲ 
ಸಂಘರ್ಷಗಳು ಮತ್ತು ವಿವಾದಾತೃಕ ವಿಷಯಗಳನ್ನು 
ನಿಭಾಯಿಸಲು ಸಹಾಯ ಮಾಡುತ್ತದೆ. ಮಕ್ಷಳ 
ಯೋಗಕ್ಷೇಮವನ್ನು ಖಾತರಿಪಡಿಸುವಲ್ಲ. ಮಕ್ಕಳ ಘನತೆ ಮತ್ತು 
ಗೌರವದ ರಕ್ಷಣೆಯ ವಿಷಯದಲ್ಲ ಯಾವುದೇ ರೀತಿಯ ರಾಜ 


ಇಲ್ಲ ಎಂಬುದನ್ನು ಸೇವಾಪೂರ್ವ ಶಿಕ್ಷಕರಿಗೆ 
ಅರ್ಥಮಾಡಿಕೊಳ್ಳಲು ಸಂವಿಧಾನ ಶಿಕ್ಷಣವು ಸಹಾಯ 
ಮಾಡುತ್ತದೆ. 

ಷೆ 

ಸ್ವ-ಅಭಿವೃದ್ಧಿಗೆ ಅವಕಾಶಗಳು 


ಶಿಕ್ಷಕರ ಯೋಗಕ್ಷೇಮವು, ಮಕ್ಕಳ ಯೋಗಕ್ಷೇಮ ರಕ್ಷಣೆಗೆ 
ಮತ್ತು ಕಾಳಜಯುಳ್ಳ ಸಮುದಾಯಗಳಾಗಿ ಶಾಲೆಗಳನ್ನು 
ರಚಿಸುವಲ್ಪ್ಲ ನಿರ್ಣಾಯಕವಾಗಿದೆ. ಬೋಧನೆಯಂತಹ ಕಾಳಜ 
ನೀಡುವ ವೃತ್ತಿಗಳು ಭಾವನಾತ್ಮಕವಾಗಿ ದಣಿವು ನೀಡಬಹುದು. 
ನಿರಂತರವಾಗಿ ಬೋಧನೆಗೆ ಹೆಚ್ಚನ ಪ್ರೇರಣಿ, ಬದ್ಧತೆ ಮತ್ತು 
ಸ್ವಾತಂತ್ರದ ಅಗತ್ಯವಿದೆ. ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳು 
ವಿದ್ಯಾರ್ಥಿ-ಶಿಕ್ಷಕರನ್ನು. ಮಕ್ಕಳ ಸಾಮಾಜಕ-ಭಾವನಾತ್ಕಕ 
ಅಗತ್ಯಗಳ ಬಗ್ಗೆ ಜ್ಞಾನವನ್ನು ವೃದ್ಧಿಸುವುದು ಮಾತ್ರವಲ್ಲದೆ. 
ಶಿಕ್ಷಕರ ಸಾಮಾಜಕ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳನ್ನು 
ಅಭವೃದ್ಧಿಪಡಿಸುವ ತಂತ್ರಗಳನ್ನು ಸಹ ಸಜ್ಜುಗೊಳಆಸ- 
ಬೇಕಾಗುತ್ತದೆ. ಕಲೆ. ಸಂಗೀತ, ನೃತ್ಯ ಮತ್ತು ರಂಗಭೂಮಿಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


22 


ಅನುಭವವು ವಯಸ್ಥ ವಿದ್ಯಾರ್ಥಿಗಳಲ್ಲ ತಮ್ಮನ್ನು ತಾವು 
ಅರ್ಥಮಾಡಿಕೊಳ್ಳಲು ಅವಕಾಶಗಳನ್ನು ಸೃಷ್ಟಿಸುತ್ತದೆ. ವಯಸ್ಸ 
ವಿದ್ಯಾರ್ಥಿಗಳಲ್ಲ ಸಂಬಂಧಗಳನ್ನು ಜಗಿಯಾಗಿಸುತ್ತದೆ ಮತ್ತು 
ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. 
ಉದಾಹರಣೆಗೆ, ಸಾಂಕ್ರಾಮಿಕ ಸಮಯದಲ್ಲ ಅನೈನ್‌ 
ತರಗತಿಗಳಲ್ಲ. ವಿಶ್ವವಿದ್ಯಾನಿಲಯದಲ್ಲ 'ಶಿಕ್ಷಕರು ಮತ್ತು 
ಬೋಧನೆ" ("Teachers and Teaching’) sow ನನ್ನು ಕೋರ್ಸ್‌ 
ತೆಗೆದುಕೊಂಡ ವಿದ್ಯಾರ್ಥಿಗಳು (ಎಂಎ ಶಿಕ್ಷಣ) ತೊಂಬತ್ತು 
ನಿಮಿಷಗಳ ತರಗತಿಯ ಮೊದಲ ಹದಿನೈದು ನಿಮಿಷಗಳಲ್ಲ 
ತಮ್ಮಲ್ಲರುವ ವಿವಿಧ ಕಲೆಯನ್ನು ಹಂಚಿಕೊಂಡರು. ಕೆಲವರು 
ಸಂಗೀತದ ತುಣುಕನ್ನು ಹಾಡಿದರು. ವಾದ್ಯವನ್ನು ನುಡಿಸಿದರು. 
ಹೆಣಿಗೆ, ಚಿತ್ರಕಲೆ. ಯೋಗ, ಅಥವಾ ಮಂಡಲ ಕಲೆಗಳನ್ನು. 
ಕಅಸಿದರು. ಈ ಸಂಕ್ಷಿಪ್ತ ಅವಧಿಯಲ್ಲ ಹೆಚ್ಚನ ವಿದ್ಯಾರ್ಥಿಗಳು 
ತಮ್ಮ ವೀಡಿಯೊಗಳನ್ನು ಆನ್‌ ಮಾಡಿಕೊಂಡಿದ್ದರು. 


ಈ ಅನುಭವದ ಕುರಿತು ಪ್ರತಿಕ್ರಿಸಿದವರಲ್ಲ ಹಚ್ಚಿನವರು ಈ 
ಅನುಭವಗಳು ಹೆಚ್ಚನ ಸಂತೋಷವನ್ನು ಒದಗಿಸಿದವು 
ಎಂದಿದ್ದಾರೆ. ತಮ್ಮ ಗೆಕೆಯರ ನಡುವೆ ಭಾವನಾತ್ಛಕ 
ಸಂಪರ್ಕವನ್ನು ಬಲಪಡಿಸಿದವು ಮತ್ತು ಶೈಕ್ಷಣಿಕ ಕಅಕೆಯನ್ನು 
ಮೀರಿ ತಮ್ಮ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು 
ಅವಕಾಶಗಳನ್ನು ಸೃಷ್ಟಿಸಿತು ಎಂದು ಅಭಪ್ರಾಯಪಟ್ಟರು. ಈ 
ಅನುಭವದಿಂದ ಹೊರಬಂದು, ನಾನು ಆಫ್‌ಲೈನ್‌ ವಿಧಾನದಲ್ಪ 
ಕಅಸುವಾಗಲೂ ಈ ಪ್ರಯತ್ನವನ್ನು ಮುಂದುವರೆಸಿದೆ ಮತ್ತು 
ಆಗಲೂ ವಿದ್ಯಾರ್ಥಿಗಳು ಇದೇ ರೀತಿಯ ಯೋಚನೆಗಳು ಮತ್ತು 
ಭಾವನೆಗಳನ್ನು ವ್ಯಕ್ತಪಡಿಸಿದರು. ಯಾವುದೇ ಮೂರ್ತ ರೂಪದ 
ಸೂತ್ರೀಕರಣಗಳನ್ನು ಮಾಡಲು ಪ್ರಕ್ರಿಯೆ ಮತ್ತು ಫಅತಾಂಶಗಳ 
ಆಕವಾದ ಪರಿಶೀಲನೆಯ ಅಗತ್ಯವಿರುವಾಗ, ವಯಸ್ಸ 
ವಿದ್ಯಾರ್ಥಿಗಳ ದೃಷ್ಟಿಕೋನಗಳು ಈ ಪ್ರಯೋಗದೆಡೆಗಿನ 
ಸ್ರಯಂ-ಅಭವ್ಯದ್ಧಿ ಮತ್ತು ಜಾಗೃತಿಯ ಮಾರ್ಗಗಳ ಕಡೆಗೆ 
ಧನಾತ್ಕಕ ಪ್ರವೃತ್ತಿಯನ್ನು ಸೂಚಿಸುತ್ತವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಅಂತಿಮ ಅವಲೋಕನಗಳು 


ಬೋಧನೆಯು ಮಕ್ಕಳ ಸಾಮಾಜಕ ಭಾವನಾತೃಕ ಹಾಗೂ 
ಸಾಂಸ್ಕೃತಿಕ ಪ್ರಪಂಚದಲ್ಲ ಮತ್ತು ವಿಶಾಲವಾದ ಸಾಮಾಜಕ- 
ರಾಜಕೀಯ, ಐತಿಹಾಸಿಕ ಮತ್ತು ಆರ್ಥಿಕ ನೆಲೆಗಳಲ್ಲ 
ಸಂಭವಿಸುತ್ತದೆ. ಮಕ್ಕಕಲ್ಪರುವ ಈ ಎರಡೂ ಲೋಕಗಳ 
ತಿಶುವಳಕೆಯನ್ನು ಪಡೆಯುವುದು ಬೋಧನಾ ಕಾರ್ಯವನ್ನು 
ಕೈಗೊಳ್ಳಲು ಅತ್ಯಗತ್ಯ. ಕಲಸಲು ಕಲಅಯುವುದು ಒಂದು 
ಸಂಕೀರ್ಣ ವಿದ್ಯಮಾನವಾಗಿದೆ. ಶಿಕ್ಷಕರಾಗುವುದು ಮಕ್ಕಳ ಕಲಕೆ 
ಮತ್ತು ತಿಳುವಳಕೆ ವಿಧಾನಗಳಗೆ ಹೊಂದಿಕೊಳ್ಳುವುದು ಮತ್ತು 
ಮಕ್ಕಳ ಸಾಮಾಜಕ-ಭಾವನಾತೃಕ ಜೀವನದ ಕುರಿತು 
ಸಹಾನುಭೂತಿ ಹೊಂದುವ ಸಾಮರ್ಥ್ಯವನ್ನು 
ಒಳಗೊಂಡಿರುತ್ತದೆ. ವಿದ್ಯಾರ್ಥಿ ಶಿಕ್ಷಕರು ಮಕ್ತಕ ಸಾಮಾಜಕ 
ಹಿನ್ನೆಲೆಯ ಬಣ್ಣೆ ಕಾಠಜ, ಗೌರವ, ಸಹಾನುಭೂತಿ, ಅಕ್ನರೆ ಮತ್ತು 
ಸಂವೇದನಾಶೀಲತೆಯ ಗುಣಗಳನ್ನು ವೃತ್ತಿಪರ ಅಗತ್ಯವಾಗಿ 
ಬೆಳೆಸಿಕೊಳ್ಳಬೇಕು.  ಹಿದುವುದು ಮತ್ತು ಬರೆಯುವುದು. 
ಪ್ರಶ್ನಿಸುವುದು. ಬೋಧನೆ, ಸಂಭಾಷಣೆ. ಸಹಭಾಗಿತ್ತದಲ್ಲ 
ವಿಚಾರಣೆ, ಹಸ್ಟ್ವಯಂ-ಅಭವೃದ್ಧಿ, ಚಿಂತನೆ, ಆತ್ಕಾವಲೋಕನ 
ಮತ್ತು ಸೃಜನಶೀಲ ಅಭವ್ಯಕ್ಷಿ ಮುಂತಾದವುಗಳನ್ನು 
ಒಳಗೊಂಡಿರುವ ಅನುಭವಗಳ ವ್ಯಾಪಕ ಶ್ರೇಣಿಯು 
ಶಾಲೆಯೆಡೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಾಮಾಜಕ- 
ಭಾವನಾತ್ಮಕ ಮತ್ತು ನೈತಿಕ ಭಾವನೆಗಳನ್ನು ಬೆಳೆಸಿಕೊಳ್ಳಲು 
ಮುಖ್ಯವಾಗಿದೆ. ಈ ಅನುಭವಗಳು ಶಿಕ್ಷಕರನ್ನು ಯಶಸ್ಥಿನೆಡೆಗೆ 
ಕೊಂಡೊಯ್ದರೆ ಮತ್ತು ಅವರು ಈ ಶೈಕ್ಷಣಿಕ ಗುರಿಗಳನ್ನು 
ಶ್ಲಾಫಿಸಲು 'ಪ್ರಾರಂಭಸಿದರೆ", ಅದು ಅವರು ಸೇರುವ ಶಾಲಾ 
ಸಮುದಾಯಗಳಲ್ತ್ಲ ನಿರ್ಣಾಯಕ ಪಾತ್ರ ವಹಿಸಲು ಅವರಿಗೆ 
ಸಹಾಯ ಮಾಡುತ್ತದೆ. ಜೊತೆಗೆ ಇದು ಪ್ರಯಂ-ಪರಿವರ್ತನೆ. 
ಜೀವಮಾನದ ಅನ್ನೇಷಣಿ ಮತ್ತು ಕಅಕೆಯ ಸಾಧ್ಯತೆಗಳ ಕಡೆಗೆ 
ಪಯಣಕ್ಕೆ ಉತ್ತಮ ಆರಂಭವಾಗುತ್ತದೆ. 


ರಾಜಶ್ರೀ ಶ್ರೀನಿವಾಸನ್‌, ಅವರು ಬೆಂಗಳೂರಿನ ಅಜಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಫೂಲ್‌ ಆಫ್‌ ಎಜುಕೇಶನ್‌ನಲ್ಲ ಪ್ರೊಫೆಸರ್‌ ಆಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶಿಕ್ಷಕರ ಶಿಕ್ಷಣ ಕುರಿತಂತೆ ಮಕ್ಕಳ ಅಭವೃದ್ಧಿ ಮತ್ತು ಬೋಧನಾ ಅಭ್ಯಾಸಗಳು ಎಂಬ ವಿಷಯದಲ್ಲಿ 
ಆಸಕ್ತಿ ಹೊಂದಿದ್ದಾರೆ. ಇವರನ್ನು r2)ashree(್ರ೩pu.ಆdu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ಪ್‌, ನವೆಂಬರ್‌ 2023 23 


